ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಪುಡ್‌ ಕರ್ನಾಟಕ ಲಿಮಿಟೆಡ್‌ ಧ್ಯೇಯೋದ್ದೇಶದ ಬಗ್ಗೆ 


ಡಾ।।| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 


271 (353) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಪುಡ್‌ ಕರ್ನಾಟಕ ಲಿಮಿಟೆಡ್‌ ಎಂಬ ಸಂಸ್ಥೆಯು ಕೃಷಿ ಇಲಾಖೆ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಬಂದಿದ್ದಲ್ಲಿ, ಇದನ್ನು ಸ್ಥಾಪನೆ ಮಾಡಿದ್ದು ಯಾವಾಗ, ಇದರ ಧ್ಯೇಯೋದ್ದೇಶಗಳೇನು ; 


(a 


(ಇ) ರಾಜ್ಯದಲ್ಲಿ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಪುಡ್‌ ಪಾರ್ಕ್‌ ಯಾವುವು ; ಇವುಗಳನ್ನು ಸ್ಥಾಪನೆ 
ಮಾಡಿರುವ ಉದ್ದೇಶ ಏನು; 


(ಈ) ಪುಡ್‌ ಕರ್ನಾಟಿಕ ಲಿಮಿಟೆಡ್‌ನಿಂದ ಮೇಲ್ಕಂಡ ಫುಡ್‌ ಪಾರ್ಕ್‌ಗಳಿಗೆ ಯಾವುದೇ ಸಹಾಯ ಇಲ್ಲದೇ 
ವಿನಾಕಾರಣ ಪುಡ್‌ ಪಾರ್ಕ್‌ಗಳಿಗೆ ತೊಂದರೆ ನೀಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಉ) ಪುಡ್‌ ಕರ್ನಾಟಕ ಲಿಮಿಟೆಡ್‌ನ, ಉದ್ದೇಶಗಳು ಇದುವರೆವಿಗೂ ಈಡೇರದೇ ಇರುವುದಕ್ಕೆ 
ಕಾರಣರಾಗಿರುವ ಅಧಿಕಾರಿಗಳು ಯಾರು; ಅಂತಹವರ ವಿರುದ್ಧ ಸರ್ಕಾರವು ಕೈಗೊಂಡಿರುವ ಕ್ರಮಗಳು 
ಯಾವುವು? 


